WPP-47 





ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೭ | ಬೆಂಗಳೂರು, ಗುರುವಾರ, ಮಾರ್ಚ್‌ ೧೫, ೨೦೧೨ (ಫಾಲ್ಗುಣ ೨೫, ಶಕ ವರ್ಷ ೧೯೩೩) ಸಂಚಿಕೆ ೧೧ 
ಭಾಗ - ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು, 
ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆಗಳು 


ಪ್ರವಾಸೋದ್ಯಮ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಕಸಂವಾಪ್ರ 5 ಪ್ರವಾನಿ 2012, ಬೆಂಗಳೂರು, ದಿನಾಂಕ: 13ನೇ ಫೆಬ್ರವರಿ, 2012 


ಶ್ರೀಮತಿ ಜಿ. ಲತಾಕೃಷ್ಣರಾವ್‌, ಭಾ.ಆ.ಸೇ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಪ್ರವಾಸೋದ್ಯಮ ಇಲಾಖೆ ಇವರನ್ನು ತಾಜ್‌ ಕರ್ನಾಟಕ 
ಹೋಟೆಲ್‌ ಅಂಡ್‌ ರೆಸಾರ್ಟ್ಸ್‌ ಲಿಮಿಟೆಡ್‌ ಬೆ೦ಗಳೂರು ಇಲ್ಲಿನ ನಿರ್ದೇಶಕರ ಮಂಡಳಿಗೆ ಶ್ರೀ ಎನ್‌. ಸಿ. ಮುನಿಯಪ್ಪ, ಭಾ.ಆ.ಸೇ. ರವರ 
ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ ನಿರ್ದೇಶಕರನ್ನಾಗಿ ದಿನಾಂಕ : 27-01-2012 ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನಾಮನಿರ್ದೇಶನ ಮಾಡಿ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ರಾಮಚಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 325 ಪ್ರವಾಸೋದ್ಯಮ ಇಲಾಖೆ. 
ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 354 ಡಿಜಿಡಿ 2011, ಬೆಂಗಳೂರು, ದಿನಾಂಕ: 18ನೇ ಫೆಬ್ರವರಿ, 2012 
ಪದವಿ ಪೂರ್ವ ಶಿಕ್ಷಣ ಇಲಾಖೆ/ವೃತ್ತಿ ಶಿಕ್ಷಣ ನಿರ್ದೇಶನಾಲಯ ಮತ್ತು ಲೋಕ ಶಿಕ್ಷಣ ನಿರ್ದೇಶನಾಲಯ ಈ ಕೆಳಕಂಡ ಜಂಟಿ 
ನಿರ್ದೇಶಕರು/ಉಪ ನಿರ್ದೇಶಕರು 60 ವರ್ಷ ವಯೋಮಿತಿ ಪೂರೈಸಿ 2012ನೇ ಸಾಲಿನಲ್ಲಿ ಸರ್ಕಾರಿ ಸೇವೆಯಿಂದ ಅವರುಗಳ ಹೆಸರಿನ ಮುಂದೆ 


ನಮೂದಿಸಿರುವ ದಿನಾಂಕದಂದು ನಿವೃತ್ತಿ ಹೊಂದಲಿದ್ದಾರೆಂದು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು 1958ರ ನಿಯಮ-96(2)ರನ್ವಯ 
ಪ್ರಕಟಿಸಿದೆ. 











ಕ್ರಮ ಸಂಖ್ಯೆ ಅಧಿಕಾರಿಯ ಹೆಸರು ಮತ್ತು ಹುದ್ದೆ ಜನ್ಮ ದಿನಾಂಕ ನಿವೃತ್ತಿ ದಿನಾಂಕ 
ಜಂಟಿ ನಿರ್ದೇಶಕರ ವೃಂದ 
1. ಶ್ರೀ ಎಂ. ಕೆ. ಹೊನ್ನಾಕಟ್ಟಿ, ಜಂಟಿ ನಿರ್ದೇಶಕರು, 18-01-1952 31-01-2012 
ಲೋಕಶಿಕ್ಷಣ ಇಲಾಖೆ, ಬೆಂಗಳೂರು 




















(೨೫೭) 

































































೨೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ಭಾಗ-೨ 
ಕ್ರಮ ಸಂಖ್ಯೆ ಅಧಿಕಾರಿಯ ಹೆಸರು ಮತ್ತು ಹುದ್ದೆ ಜನ್ಮ ದಿನಾಂಕ ನಿವೃತ್ತಿ ದಿನಾಂಕ 

2. ಶ್ರೀ ಹೆಚ್‌. ಮಾರಪ್ಪ ಜಂಟಿ ನಿರ್ದೇಶಕರು, 01-04-1952 31-03-2012 
ವೃತ್ತಿ ಶಿಕ್ಷಣ ಇಲಾಖೆ, ಬೆ೦ಗಳೂರು 

3. ಶ್ರೀಮತಿ ಜಿ.ಹೆಚ್‌. ದಾಕ್ಷಾಯಿಣಿದೇವಿ, ಜಂಟಿ ನಿರ್ದೇಶಕರು, 29-10-1952 31-10-2012 
ಪದವಿ ಪೂರ್ವ ಶಿಕ್ಷಣ ಇಲಾಖೆ, 18ನೇ ಕ್ರಾಸ್‌, 
ಮಲ್ಲೇಶ್ವರಂ, ಬೆ೦ಗಳೂರು 

ಉಪ ನಿರ್ದೇಶಕರ ವೃಂದ 

I. ಶ್ರೀ ಆರ್‌. ಬಸವರಾಜಪ್ಪ ಉಪ ನಿರ್ದೇಶಕರು, 26-02-1952 29-02-2012 
ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಚಿತ್ರದುರ್ಗ ಜಿಲ್ಲೆ. 
ಚಿತ್ರದುರ್ಗ. 

2 ಶ್ರೀ ರುದಮುನಿ, ಉಪ ನಿರ್ದೇಶಕರು, 12-04-1952 30-04-2012 
ಪದವಿ ಪೂರ್ವ ಶಿಕ್ಷಣ ಇಲಾಖೆ, ದಾವಣಗೆರೆ ಜಿಲ್ಲೆ, 
ದಾವಣಗೆರೆ 

3. ಶ್ರೀ ಬಿ. ಆರ್‌. ಶಿವಕುಮಾರ್‌, ಉಪ ನಿರ್ದೇಶಕರು, 05-04-1952 30-04-2012 
ವೃತ್ತಿ ಶಿಕ್ಷಣ ಇಲಾಖೆ, ಬೆ೦ಗಳೂರು. 

4. ಶ್ರೀ ಎಂ. ಚಲುವಪ್ಪ ಉಪ ನಿರ್ದೇಶಕರು, 24-05-1952 31-05-2012 
ಪದವಿ ಪೂರ್ವ ಶಿಕ್ಷಣ ಇಲಾಖೆ, ರಾಮನಗರ ಜಿಲ್ಲೆ. 
ರಾಮನಗರ. 

5. ಶ್ರೀ ಜಿ. ಹೆಚ್‌. ಕಟ್ಟಿಮನಿ, ಉಪ ನಿರ್ದೇಶಕರು, 01-06-1952 31-05-2012 
ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಬೆಳಗಾವಿ ಜಿಲ್ಲೆ, ಬೆಳಗಾವಿ 

6. ಶ್ರೀ ಪಿ. ಚೌಡಪ್ಪ, ಉಪ ನಿರ್ದೇಶಕರು, 01-07-1952 30-06-2012 
ಪದವಿ ಪೂರ್ವ ಶಿಕ್ಷಣ ಇಲಾಖೆ, 
ಬೆಂಗಳೂರು ಉತ್ತರ ಜಿಲ್ಲೆ, ಬೆಂಗಳೂರು. 

7. ಶ್ರೀ ಬಿ. ಎಂ. ಮಹದೇವಮೂರ್ತಿ, ಉಪ ನಿರ್ದೇಶಕರು, 05-06-1952 30-06-2012 
ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಮಂಡ್ಯ ಜಿಲ್ಲೆ, ಮಂಡ್ಯ. 

8. ಶ್ರೀ ವಿಜಯವರ್ಮ, ಉಪ ನಿರ್ದೇಶಕರು, 12-06-1952 30-06-2012 
ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಕೊಪ್ಪಳ ಜಿಲ್ಲೆ, ಕೊಪ್ಪಳ. 

9. ಶ್ರೀಮತಿ ಬಿ. ವಿ. ಸರೋಜ, ಉಪ ನಿರ್ದೇಶಕರು, 12-07-1952 31-07-2012 
ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಚಿಕ್ಕಮಗಳೂರು ಜಿಲ್ಲೆ. 
ಚಿಕ್ಕಮಗಳೂರು. 

10. ಶ್ರೀ ಚಲುವಯ್ಯ, ಉಪ ನಿರ್ದೇಶಕರು, 03-08-1952 31-08-2012 
ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಚಾಮರಾಜನಗರ ಜಿಲ್ಲೆ. 
ಚಾಮರಾಜನಗರ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಹೆಚ್‌. ಕುರಿಯವರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 326 ಶಿಕ್ಷಣ ಇಲಾಖೆ (ಪದವಿಪೂರ್ವ) 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ೨೫೯ 





ಶಿಕ್ಷ ಣ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಇಡಿ 354 ಡಿಜಿಡಿ 2011, ಬೆಂಗಳೂರು, ದಿನಾಂಕ: 18ನೇ ಫೆಬ್ರವರಿ, 2012 
ಪದವಿ ಪೂರ್ವ ಶಿಕ್ಷಣ ಇಲಾಖೆಯ, ಈ ಕೆಳಕಂಡ ಪ್ರಾಂಶುಪಾಲರು/ಸಹಾಯಕ ನಿರ್ದೇಶಕ ವೃಂದದ ಅಧಿಕಾರಿಗಳು 60 ವರ್ಷ 
ವಯೋಮಿತಿ ಪೂರೈಸಿ 2012ನೇ ಸಾಲಿನಲ್ಲಿ ಸರ್ಕಾರಿ ಸೇವೆಯಿಂದ ಅವರುಗಳ ಹೆಸರಿನ ಮುಂದೆ ನಮೂದಿಸಿರುವ ದಿನಾಂಕದಂದು ನಿವೃತ್ತಿ 
ಹೊಂದಲಿದ್ದಾರೆಂದು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು 1958ರ ನಿಯಮ-96(2)ರನ್ವಯ ಪ್ರಕಟಿಸಿದೆ. 





ಕ್ರಮ ಸಂಖ್ಯೆ ಅಧಿಕಾರಿಯ ಹೆಸರು ಮತ್ತು ಹುದ್ದೆ ಜನ್ಮ ದಿನಾಂಕ ನಿವೃತ್ತಿ ದಿನಾಂಕ 





ಪ್ರಾಂಶುಪಾಲರ ವೃಂದ 





I ಶ್ರೀ ಸಿದ್ದಲಿಂಗಪ್ಪ. ಜಿ. ಪ್ರಾಂಶುಪಾಲರು, 04-01-1952 31-01-2012 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಪಲ್ಲಗಟಿ, ಜಗಳೂರು ತಾಲ್ಲೂಕು, 
ದಾವಣಗೆರೆ ಜಿಲ್ಲೆ. 





2 ಶ್ರೀ ಸೈಯದ್‌ ಫಕ್‌ರುದ್ದೀನ್‌, ಪ್ರಾಂಶುಪಾಲರು, 06-01-1952 31-01-2012 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಕೋಣನೂರು, ಅರಕಲಗೂಡು ತಾಲ್ಲೂಕು, 
ಹಾಸನ ಜಿಲ್ಲೆ. 





3 ಶ್ರೀ ವಿಜಯೇಂದಕುಮಾರ್‌ ಸಿಂಗ್‌, ಬಿ.ಐ. ಪ್ರಾಂಶುಪಾಲರು, ಸರ್ಕಾರಿ ಪದವಿ 07-01-1952 31-01-2012 
ಪೂರ್ವ ಕಾಲೇಜು, ಅಗ್ರಹಾರ ಗೇಟ್‌, ಹಡವನಹಳ್ಳಿ, ಹಾಸನ ಜಿಲ್ಲೆ. 








4. ಶ್ರೀ ಮಾರಪಾಳಿಕರ್‌. ಬಿ.ಎಲ್‌. ಪ್ರಾಂಶುಪಾಲರು, 09-01-1952 31-01-2012 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಗಬ್ಬೂರು, ದೇವದುರ್ಗ ತಾಲ್ಲೂಕು, 
ರಾಯಚೂರು ಜಿಲ್ಲೆ. 

೨ ಶ್ರೀ ವೆಂಕಟರಾಯಪ್ಪ. ಎಂ. ಪ್ರಾಂಶುಪಾಲರು, 10-01-1952 31-01-2012 


ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆ. 





6. ಶ್ರೀ ಕಬ್ಬಿನ್‌. ಎಸ್‌.ಎಸ್‌. ಪ್ರಾಂಶುಪಾಲರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, 14-01-1952 31-01-2012 
ಜಯವಾಡಗಿ, ಬಸವನಬಾಗೇವಾಡಿ ತಾಲ್ಲೂಕು, ಬಿಜಾಪುರ ಜಿಲ್ಲೆ. 





7 ಶ್ರೀಮತಿ ರಾಧ. ಕೆ. ಪ್ರಾಂಶುಪಾಲರು, 31-01-1952 31-01-2012 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಯಲಚಗನಹಳ್ಳಿ, ಹೊಳೆನರಸೀಪುರ 
ತಾಲ್ಲೂಕು, ಹಾಸನ ಜಿಲ್ಲೆ. 





8. ಶ್ರೀ ಬಸವನಗೌಡ, ಜೆ. ಪ್ರಾಂಶುಪಾಲರು, 04-02-1952 29-02-2012 
ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಮುನರವಾಡಿ, ರಾಯಚೂರು 
ತಾಲ್ಲೂಕು, ಮತ್ತು ಜಿಲ್ಲೆ. 





9, ಶ್ರೀ ಆದಿನ್‌, ಎಸ್‌. ಜೆ. ಪ್ರಾಂಶುಪಾಲರು, 04-02-1952 29-02-2012 
ಸರ್ಕಾರಿ ಎಸ್‌.ಎಫ್‌.ಡಿ. ಪದವಿ ಪೂರ್ವ ಕಾಲೇಜು, ಹಟ್ಟಿಮತ್ತೂರು, ಸವನೂರು 
ತಾಲ್ಲೂಕು, ಹಾವೇರಿ ಜಿಲ್ಲೆ. 





10, ಶ್ರೀ ಚನ್ನಪ್ಪ, ಬಿ. ಪ್ರಾಂಶುಪಾಲರು, 05-02-1952 29-02-2012 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಸೂಲಿಬೆಲೆ, ಹೊಸಕೋಟೆ ತಾಲ್ಲೂಕು, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 





Il. ಶ್ರೀ ವಿರೂಪಾಕ್ಷಯ್ಯ, ಡಿ.ಎಸ್‌. ಪ್ರಾಂಶುಪಾಲರು, 05-02-1952 29-02-2012 
ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಕೆಂಬಾಳು, ಚನ್ನರಾಯಪಟ್ಟಣ 
ತಾಲ್ಲೂಕು, ಹಾಸನ ಜಿಲ್ಲೆ. 





12. ಶ್ರೀಮತಿ ಪುಷ್ಪವತಿ, ಪ್ರಾಂಶುಪಾಲರು, 06-02-1952 29-02-2012 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ದೊಡ್ಡಮಗ್ಗೆ, ಅರಕಲಗೂಡು ತಾಲ್ಲೂಕು, 
ಹಾಸನ ಜಿಲ್ಲೆ. 




















ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ 


ಭಾಗ-೨ 








ಅಧಿಕಾರಿಯ ಹೆಸರು ಮತ್ತು ಹುದ್ದೆ 


ಜನ್ಮ ದಿನಾಂಕ 


ನಿವೃತ್ತಿ ದಿನಾಂಕ 





ಶ್ರೀ ಸೈಯದ್‌ ಯೂಸೂಫ್‌, ಪ್ರಾಂಶುಪಾಲರು, 
ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಶ್ರೀನಿವಾಸಪುರ, ಕೋಲಾರ ಜಿಲ್ಲೆ. 


06-02-1952 


29-02-2012 





14. 


ಶ್ರೀ ಆವಿನ ಸಿದ್ದೇಶ್ವರ, ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಮಾಗಲ, ಹೂವಿನಹಡಗಲಿ ತಾಲ್ಲೂಕು, 
ಬಳ್ಳಾರಿ ಜಿಲ್ಲೆ. 


08-02-1952 


29-02-2012 





15. 


ಶ್ರೀ ನಾಗರಾಜ, ಪಿ.ಎಸ್‌. ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ವಿಜಯಪುರ, ದೇವನಹಳ್ಳಿ ತಾಲ್ಲೂಕು, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 


10-02-1952 


29-02-2012 





16, 


ಶ್ರೀ ರಾಮಸ್ವಾಮಿ, ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಉದಯಪುರ, ಚನ್ನರಾಯಪಟ್ಟಣ 
ತಾಲ್ಲೂಕು, ಹಾಸನ ಜಿಲ್ಲೆ. 


16-02-1952 


29-02-2012 





17. 


ಪದ್ಮಪ್ಪ, ಹೆಚ್‌. ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಹೊಳೆಸಿರಿಗೆರೆ, ಹರಿಹರ ತಾಲ್ಲೂಕು, 
ಹಾವಣಗೆರೆ ಜಿಲ್ಲೆ. 


20-02-1952 


29-02-2012 





18, 


ಶ್ರೀ ಶಿವರಾಮೇಗೌಡ, ಪ್ರಾಂಶುಪಾಲರು, 
ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಚನ್ನಪಟ್ಟಣ, ರಾಮನಗರ ಜಿಲ್ಲೆ. 


15-03-1952 


31-03-2012 





19. 


ಶ್ರೀ ಶ್ರೀರಾಮ್‌, ಸಿ.ವಿ. ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಶ್ರವಣಬೆಳಗೊಳ, ಚನ್ನರಾಯಪಟ್ಟಣ 
ತಾಲ್ಲೂಕು, ಹಾಸನ ಜಿಲ್ಲೆ. 


29-03-1952 


31-03-2012 





20. 


ಶ್ರೀ ಚಲವಾದಿ, ಎಲ್‌.ಸಿ. ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಗಬ್ಬೂರು, ಅಫ್‌ಜಲ್‌ಪುರ ತಾಲ್ಲೂಕು, 
ಗುಲ್ಬರ್ಗಾ ಜಿಲ್ಲೆ. 


30-03-1952 


31-03-2012 





21, 


ಶ್ರೀ ಪಾಟೀಲ್‌, ಬಿ.ಎಸ್‌. ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಶಿಕಾರಿಪುರ, ಶಿವಮೊಗ್ಗ ಜಿಲ್ಲೆ. 


02-04-1952 


30-04-2012 





22, 


ಶ್ರೀ ವೆಂಕಟಪ್ಪ, ಬಿ. ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಕಾಮಸಮುದಂ, ಬಂಗಾರಪೇಟೆ ತಾಲ್ಲೂಕು, 
ಕೋಲಾರ ಜಿಲ್ಲೆ. 


03-04-1952 


30-04-2012 





23 


ಶ್ರೀ ಶಿವಲಿಂಗಪ್ಪ, ಎಂ. ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಕೌಲ್‌ಬಜಾರ್‌, ಬಳ್ಳಾರಿ. 


07-04-1952 


30-04-2012 





24. 


ಶ್ರೀ ಕೆಡಿಲಯ, ವಿ.ಎಲ್‌.ಹೆಚ್‌. ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಪುತ್ತೂರು, ದಕ್ಷಿಣ ಕನ್ನಡ ಜಿಲ್ಲೆ. 


09-04-1952 


30-04-2012 





2೨; 


ಶ್ರೀಮತಿ ಪುಟ್ಟಸಿದ್ದಮ್ಮ ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಕಾಮಗೆರೆ, ಕೊಳ್ಳೇಗಾಲ ತಾಲ್ಲೂಕು, 
ಚಾಮರಾಜನಗರ ಜಿಲ್ಲೆ. 


12-04-1952 


30-04-2012 





26. 


ಶ್ರೀ ಕೃಷ್ಣೇಗೌಡ, ಜಿ.ಸಿ. ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಉಂಬಾಳೆಬೈಲ್‌, ಶಿವಮೊಗ್ಗ ಜಿಲ್ಲೆ. 


20-04-1952 


30-04-2012 





27. 


ಶ್ರೀ ಮೂರ್ತಿ, ಕೆ.ವಿ. ಪ್ರಾಂಶುಪಾಲರು, 
ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಚನ್ನರಾಯಪಟ್ಟಣ, ಹಾಸನ ಜಿಲ್ಲೆ. 


05-05-1952 


31-05-2012 








28. 





ಶ್ರೀ ರಾಜಹನುಮೇಗೌಡ, ಹೆಚ್‌. ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಹರಿಹರಪುರ, ಹೊಳೇನರಸೀಪುರ 
ತಾಲ್ಲೂಕು, ಹಾಸನ ಜಿಲ್ಲೆ. 





07-05-1952 





31-05-2012 








ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ 


೨೬೧ 








ಅಧಿಕಾರಿಯ ಹೆಸರು ಮತ್ತು ಹುದ್ದೆ 


ಜನ್ಮ ದಿನಾಂಕ 


ನಿವೃತ್ತಿ ದಿನಾಂಕ 





ಶ್ರೀಮತಿ ಗಂಗಾಂಬಿಕೆ, ಬಿ. ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಪೀಣ್ಯ, ಬೆಂಗಳೂರು. 


08-05-1952 


31-05-2012 





30. 


ಶ್ರೀ ಶಿವನಂಜಪ್ಪ, ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಚಿನ್ನುರಳಿ, ಪಾಂಡವಪುರ ತಾಲ್ಲೂಕು, 
ಮಂಡ್ಯ ಜಿಲ್ಲೆ. 


13-05-1952 


31-05-2012 





31. 


ಶ್ರೀ ಸೋಮೇಗೌಡ, ಎಂ. ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಬನ್ನಂಗಡಿ, ಪಾಂಡವಪುರ ತಾಲ್ಲೂಕು, 
ಮಂಡ್ಯ ಜಿಲ್ಲೆ. 


15-05-1952 


31-05-2012 





32. 


ಶ್ರೀ ಧೃವಕುಮಾರ್‌, ಹೆಚ್‌. ಎಂ. ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಚಿಕ್ಕಮಗಳೂರು, ಚಿಕ್ಕಮಗಳೂರು ಜಿಲ್ಲೆ. 


19-05-1952 


31-05-2012 





33, 


ಶ್ರೀ ಗಿರಿ, ಹೆಚ್‌. ಕೆ. ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಕಳಸ, ಮೂಡಿಗೆರೆ ತಾಲ್ಲೂಕು, 
ಚಿಕ್ಕಮಗಳೂರು ಜಿಲ್ಲೆ. 


21-05-1952 


31-05-2012 





34. 


ಶ್ರೀ ರಾಮಕೃಷ್ಣ, ಟಿ.ಎಸ್‌. ಪ್ರಾಂಶುಪಾಲರು, 
ಸರ್ಕಾರಿ ಎಂ. ಸಂಗಶೆಟ್ಟಿ ಪದವಿ ಪೂರ್ವ ಕಾಲೇಜು, ಕುದೇರು, 
ಚಾಮರಾಜನಗರ ಜಿಲ್ಲೆ. 


22-05-1952 


31-05-2012 





35, 


ಶ್ರೀ ಜಯಣ್ಣ, ಎಂ. ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ದೊಡ್ಡಬಳ್ಳಾಪುರ, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 


24-05-1952 


31-05-2012 





36. 


ಶ್ರೀ ಶೇಖ್‌, ಎ.ಎ. ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಕಿರವತ್ತಿ, ಯಲ್ಲಾಪುರ ತಾಲ್ಲೂಕು, 
ಉತ್ತರ ಕನ್ನಡ ಜಿಲ್ಲೆ. 


01-06-1952 


31-05-2012 





37. 


ಶ್ರೀ ಕ್ಯಾತ್‌ನಗೌಡರ್‌, ಬಿ.ಎಸ್‌. ಪ್ರಾಂಶುಪಾಲರು, 
ಸರ್ಕಾರಿ ಎಸ್‌.ಆರ್‌.ವಿ. ಪಾಟೀಲ್‌ ಪದವಿ ಪೂರ್ವ ಕಾಲೇಜು, ಕಮಡೊಳ್ಳಿ, 
ಕುಂದಗೋಳ್‌ ತಾಲ್ಲೂಕು, ಧಾರವಾಡ ಜಿಲ್ಲೆ. 


01-06-1952 


31-05-2012 





38. 


ಶ್ರೀ ಕೊ೦ಗನೂರ್‌ ಮಠ್‌, ವಿ.ಎಂ. ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಬಿಸಲಹಳ್ಳಿ, ಬ್ಯಾಡಗಿ ತಾಲ್ಲೂಕು, 
ಹಾವೇರಿ ಜಿಲ್ಲೆ. 


01-06-1952 


31-05-2012 





39. 


ಶ್ರೀ ಶಿಂಪಿ, ಡಿ.ಪಿ. ಪ್ರಾಂಶುಪಾಲರು, 


ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಚನ್ನಪಟ್ಟಣ, ರಾಮನಗರ ಜಿಲ್ಲೆ. 


01-06-1952 


31-05-2012 





40. 


ಶ್ರೀ ಪಾಟೀಲ್‌, ಎಸ್‌.ಬಿ. ಪ್ರಾಂಶುಪಾಲರು, 
ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಸಿಂಧನೂರ, ಪಿಡಬ್ಬ್ಯ್ಯೂಡಿ. 
ಕ್ಯಾಂಪ್‌, ರಾಯಚೂರು ಜಿಲ್ಲೆ. 


01-06-1952 


31-05-2012 





41, 


ಶ್ರೀ ಬಡಿಗೇರಿ, ಕೆ.ಬಿ. ಪ್ರಾಂಶುಪಾಲರು, 
ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಕುಷ್ಟಗಿ, ಕೊಪ್ಪಳ ಜಿಲ್ಲೆ. 


01-06-1952 


31-05-2012 





42, 


ಶ್ರೀ ಶರಣಪ್ರ, ಟಿ. ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ದೊಡ್ಡಬತ್ತಿ. ದಾವಣಗೆರೆ ತಾಲ್ಲೂಕು. 


02-06-1952 


30-06-2012 








43, 





ಶ್ರೀ ಕಾಡಯ್ಯನಮಠ, ಜಿ.ಎನ್‌. ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಕೊಂಡಜ್ಜಿ, ಹರಿಹರ ತಾಲ್ಲೂಕು, 
ದಾವಣಗೆರೆ ಜಿಲ್ಲೆ. 





04-06-1952 





30-06-2012 








ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ 


ಭಾಗ-೨ 








ಅಧಿಕಾರಿಯ ಹೆಸರು ಮತ್ತು ಹುದ್ದೆ 


ಜನ್ಮ ದಿನಾಂಕ 


ನಿವೃತ್ತಿ ದಿನಾಂಕ 





ಶ್ರೀಮತಿ ರವಿಕಲಾ, ಎಸ್‌.ಬಿ. ಪ್ರಾಂಶುಪಾಲರು, 
ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಮಲ್ಲೇಶ್ವರಂ 18ನೇ ಕ್ರಾಸ್‌, 
ಬೆ೦ಗಳೂರು. 


15-06-1952 


30-06-2012 





45. 


ಶ್ರೀ ಸದಾಶಿವಪ್ಪ, ಆರ್‌. ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಪಿ.ಡಿ.ಹಳ್ಳಿ, ಬಳ್ಳಾರಿ ತಾಲ್ಲೂಕು ಮತ್ತು ಜಿಲ್ಲೆ. 


01-07-1952 


30-06-2012 





46. 


ಶ್ರೀ ಮಂಜುನಾಥ, ಎಂ.ಎಸ್‌. ಪ್ರಾಂಶುಪಾಲರು, 
ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಬೇಲೂರು, ಹಾಸನ ಜಿಲ್ಲೆ. 


09-07-1952 


31-07-2012 





47. 


ಶ್ರೀ ಕಾಂತಪ್ಪ, ಬಿ. ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಅಂತರಗಂಗೆ, ಭದ್ರಾವತಿ, ಶಿವಮೊಗ್ಗ ಜಿಲ್ಲೆ. 


18-07-1952 


31-07-2012 





48. 


ಶ್ರೀ ಶಿಂಪಿ, ಎಸ್‌. ಬಿ. ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಮಾಡಬೂಳ್‌, ಚಿತ್ತಾಪುರ ತಾಲ್ಲೂಕು, 
ಗುಲ್ಬರ್ಗಾ ಜಿಲ್ಲೆ. 


01-08-1952 


31-07-2012 





49. 


ಶ್ರೀ ಸತ್ಯನಾರಾಯಣಪ್ಪ, ಪಿ. ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಆಲದಂಗಡಿ, ಬೆಳ್ತಂಗಡಿ ತಾಲ್ಲೂಕು, 
ದಕ್ಷಿಣ ಕನ್ನಡ ಜಿಲ್ಲೆ. 


01-08-1952 


31-07-2012 





50. 


ಶ್ರೀ ಅಂಗಡಿ, ಕೆ.ಹೆಚ್‌. ಪ್ರಾಂಶುಪಾಲರು, 
ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಗ೦ಗಾವತಿ, ಕೊಪ್ಪಳ ಜಿಲ್ಲೆ. 


02-08-1952 


31-08-2012 





51. 


ಶ್ರೀ ರಾಮೇಗೌಡ, ಜಿ. ಕೆ. ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಕುಶಾಲನಗರ, ಸೋಮವಾರಪೇಟೆ 
ತಾಲ್ಲೂಕು, ಕೊಡಗು ಜಿಲ್ಲೆ. 


03-08-1952 


31-08-2012 





೨೦2. 


ಶ್ರೀಮತಿ ರೇಣುಕಾದೇವಿ, ಬಿ.ಎಸ್‌. ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಅಣ್ಣಹಳ್ಳಿ, 
ರಾಮನಗರ ತಾಲ್ಲೂಕು ಮತ್ತು ಜಿಲ್ಲೆ. 


09-08-1952 


31-08-2012 





53, 


ಶ್ರೀ ರೆಡ್ಡಪ್ಪ, ಸಿ. ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಶಾಂತಿಗ್ರಾಮ, ಹಾಸನ ತಾಲ್ಲೂಕು. 


14-08-1952 


31-08-2012 





54. 


ಶ್ರೀ ಗುರಪ್ಪರೆಡ್ಡಿ, ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಹುಲಿಯೂರುದುರ್ಗ, ಕುಣಿಗಲ್‌ ತಾಲ್ಲೂಕು, 
ತುಮಕೂರು ಜಿಲ್ಲೆ. 


24-08-1952 


31-08-2012 





55. 


ಶ್ರೀ ಕಾಂಬ್ಳೆ ವಾಮನ್‌ರಾವ್‌, ಪ್ರಾಂಶುಪಾಲರು, 


ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಹಾಲಹಳ್ಳಿ, ಭಾಲ್ಕಿ ತಾಲ್ಲೂಕು, ಬೀದರ್‌ ಜಿಲ್ಲೆ. 


05-09-1952 


30-09-2012 





56. 


ಶ್ರೀ ಸಿದ್ದಯ್ಯ, ವಿ. ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಮುಸುವಿನಕೊಪ್ಪಲು, ಟಿ. ನರಸೀಪುರ 
ತಾಲ್ಲೂಕು, ಮೈಸೂರು ಜಿಲ್ಲೆ. 


10-09-1952 


30-09-2012 





57. 


ಶ್ರೀಮತಿ ಶಕು೦ತಲಾ, ಟಿ.ಎಂ. ಪ್ರಾಂಶುಪಾಲರು, 
ಸಂಯುಕ್ತ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಕಾಡುಗೊಡಿ, ಹೊಸಕೋಟೆ 
ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 


15-09-1952 


30-09-2012 





58. 








ಶ್ರೀ ಫಾನ್ಸಿಸ್‌ ರೇವಿಯರ್‌, ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ದೊಡ್ಡನಾಯಕನಹಳ್ಳಿ, ಮಾಲೂರು 
ತಾಲ್ಲೂಕು, ಕೋಲಾರ ಜಿಲ್ಲೆ. 





21-09-1952 





30-09-2012 








ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ 


೨೬೩ 








ಅಧಿಕಾರಿಯ ಹೆಸರು ಮತ್ತು ಹುದ್ದೆ 


ಜನ್ಮ ದಿನಾಂಕ 


ನಿವೃತ್ತಿ ದಿನಾಂಕ 





ಶ್ರೀಮತಿ ವಿಜಯಲಕ್ಷ್ಮಿ ಬಿ.ಟಿ. ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಮಾಕಳಿ, ಚನ್ನಪಟ್ಟಣ ತಾಲ್ಲೂಕು, 
ರಾಮನಗರ ಜಿಲ್ಲೆ. 


28-09-1952 


30-09-2012 





60. 


ಶ್ರೀ ಬುರುಡ ಪ್ರಭಾಕರ್‌, ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಮುನ್ನಹಳ್ಳಿ, ಬೀದರ್‌ ತಾಲ್ಲೂಕು. 


05-10-1952 


31-10-2012 





61, 


ಶ್ರೀ ರಾಮರಾಜರಾವ್‌, ಹೆಚ್‌. ಪಿ. ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಯಡಿಯಾಳ, ನಂಜನಗೂಡು ತಾಲ್ಲೂಕು, 


ಮೈಸೂರು ಜಿಲ್ಲೆ. 


17-10-1952 


31-10-2012 





62. 


ಶ್ರೀ ಶ್ರೀನಿವಾಸ, ಪಿ. ಪ್ರಾಂಶುಪಾಲರು, 
ಸರ್ಕಾರಿ ಸಿ.ಎಂ.ಸಿ.ಸಿ. ಪದವಿ ಪೂರ್ವ ಕಾಲೇಜು, ಕೌಡ್ಲೆ, ಮದ್ದೂರು ತಾಲ್ಲೂಕು, 
ಮಂಡ್ಯ ಜಿಲ್ಲೆ. 


18-10-1952 


31-10-2012 





63. 


ಶ್ರೀ ಶಿವಪ್ಪ, ಪ್ರಾಂಶುಪಾಲರು, 
ಸರ್ಕಾರಿ ಮಹಾರಾಣಿ ಪದವಿ ಪೂರ್ವ ಕಾಲೇಜು, ನಾರಾಯಣಶಾಸಿ ರಸ್ತೆ, 
ಮೆ fr 


ಮೈಸೂರು. 


23-10-1952 


31-10-2012 





64. 


ಶ್ರೀ ಜಗನ್ನಾಥ್‌, ಕೆ.ಎಸ್‌. ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಹಗ್ಗೆರೆ, ಬೇಲೂರು ತಾಲ್ಲೂಕು, 
ಹಾಸನ ಜಿಲ್ಲೆ. 


24-10-1952 


31-10-2012 





65. 


ಶ್ರೀ ಈರೇಗೌಡ, ಪ್ರಾಂಶುಪಾಲರು, 
ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಚನ್ನರಾಯಪಟ್ಟಣ, ಹಾಸನ. 


09-11-1952 


30-11-2012 





66. 


ಶ್ರೀಮತಿ ವಿಜಯಲಕ್ಷ್ಮಿ ಕೆ. ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಯಡಿಯೂರು, 6ನೇ ಬ್ಲಾಕ್‌, ಜಯನಗರ, 
ಬೆಂಗಳೂರು-82. 


12-12-1952 


31-12-2012 





67. 


ಶ್ರೀ ಮಹಾದೇವರಾವ್‌, ಸಿ.ಎಂ. ಪ್ರಾಂಶುಪಾಲರು, 
ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ನ್ಯಾಮತಿ, ಹೊನ್ನಾಳಿ 
ತಾಲ್ಲೂಕು, ದಾವಣಗೆರೆ ಜಿಲ್ಲೆ. 


13-12-1952 


31-12-2012 





68. 


ಶ್ರೀಮತಿ ಆಶಾದೇವಿ, ಬಿ. ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಹನುಮಂತನಗರ, ರಾಮನಗರ ಜಿಲ್ಲೆ. 


15-12-1952 


31-12-2012 





69. 


ಶ್ರೀ ರಂಗನಾಥ್‌, ಕೆ. ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಬೋರಣಕಣಿವೆ, ಚಿಕ್ಕನಾಯಕನಹಳ್ಳಿ 
ತಾಲ್ಲೂಕು, ತುಮಕೂರು ಜಿಲ್ಲೆ. 


15-12-1952 


31-12-2012 





70. 


ಶ್ರೀ ನಾಗಭೂಷಣ, ಎಂ.ಎಸ್‌. ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರ ಜಿಲ್ಲೆ. 


19-12-1952 


31-12-2012 





71. 


ಶ್ರೀ ಕೃಷ್ಣಮೂರ್ತಿ ಟಿ. ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಬೇಲೂರು, ಹಾಸನ ಜಿಲ್ಲೆ. 


19-12-1952 


31-12-2012 





72, 


ಶ್ರೀ ರಾಮೇಗೌಡ, ಟಿ. ಪ್ರಾಂಶುಪಾಲರು, 
ಸರ್ಕಾರಿ ಎಕ್ಸ್‌ ಮುನಿಸಿಪಲ್‌ ಪದವಿ ಪೂರ್ವ ಕಾಲೇಜು, ಮಂಡ್ಯ. 


01-01-1953 


31-12-2012 








73. 





ಶೀ ದಾಸಪ್ಪ, ಪ್ರಾಂಶುಪಾಲರು, 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಕೂಡ್ಲಗಿ, ಬಳ್ಳಾರಿ ಜಿಲ್ಲೆ. 





01-01-1953 





31-12-2012 








೨೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ಭಾಗ-೨ 


















































ಕ್ರಮ ಸಂಖ್ಯೆ ಅಧಿಕಾರಿಯ ಹೆಸರು ಮತ್ತು ಹುದ್ದೆ ಜನ್ಮ ದಿನಾಂಕ ನಿವೃತ್ತಿ ದಿನಾಂಕ 
ಸಹಾಯಕ ನಿರ್ದೇಶಕರ ವೃಂದ 
1. ಶ್ರೀ ಟಿ. ಕೆ. ನಾಗರಾಜ್‌, ಸಹಾಯಕ ನಿರ್ದೇಶಕರು, 05-02-1952 29-02-2012 
ಪದವಿ ಪೂರ್ವ ಶಿಕ್ಷಣ ನಿರ್ದೇಶನಾಲಯ, ಬೆಂಗಳೂರು. 
2. ಶ್ರೀ ಡಿ. ಎಸ್‌. ಗುರುರಾಜ್‌, ಸಹಾಯಕ ನಿರ್ದೇಶಕರು, 21-03-1952 31-03-2012 
ಪದವಿ ಪೂರ್ವ ಶಿಕ್ಷಣ ನಿರ್ದೇಶನಾಲಯ, ಬೆಂಗಳೂರು. 
3. ಶ್ರೀ ಹೆಚ್‌. ಎಲ್‌. ದೇವರಾಜ್‌, ಸಹಾಯಕ ನಿರ್ದೇಶಕರು. ಲೋಕ ಶಿಕ್ಷಣ 17-03-1952 31-03-2012 
ನಿರ್ದೇಶನಾಲಯ, ಬೆಂಗಳೂರು. 
ಪ್ರಾಂಶುಪಾಲರು /ಸಹಾಯಕ ನಿರ್ದೇಶಕರ ವೃಂದ (ನಿಯೋಜನೆಯಲ್ಲಿರುವವರು) 
1. ಶ್ರೀ ಎನ್‌. ಹೆಚ್‌. ಚಿಂಚೋಳಿ, (ಪ್ರಾಂಶುಪಾಲರು) ಜಿಲ್ಲಾ ವಯಸ್ಕರ 03-01-1952 31-01-2012 
ಶಿಕ್ಷಣಾಧಿಕಾರಿ, ಯಾದಗಿರಿ ಜಿಲ್ಲೆ. 
2: ಶ್ರೀ ಎಂ. ಆರ್‌. ಕೇಶವಮೂರ್ತಿ (ಪ್ರಾಂಶುಪಾಲರು), 06-05-1952 31-05-2012 
ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆರ್ಯುವೇದ ವೈದ್ಯಕೀಯ ಮಹಾ 
ವಿದ್ಯಾಲಯ, ಬೆಂಗಳೂರು. 
3. ಶ್ರೀ ಎಸ್‌. ದಯಾನಂದ, ಪ್ರಾಂಶುಪಾಲರು, ಜಿಲ್ಲಾ ತರಬೇತಿ ಸಂಸ್ಥೆ, ಬೆಂಗಳೂರು 23-07-1952 31-07-2012 
ನಗರ, ಬನಶಂಕರಿ, ಬೆಂಗಳೂರು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಹೆಚ್‌. ಕುರಿಯವರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 327 ಶಿಕ್ಷಣ ಇಲಾಖೆ (ಪದವಿ ಪೂರ್ವ) 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 89 ಹೊಸಿಲಿ 2011, ಬೆಂಗಳೂರು, ದಿನಾಂಕ: 21ನೇ ಫೆಬ್ರವರಿ, 2012 

ರಾಜ್ಯ ಪೊಲೀಸ್‌ ಇಲಾಖೆಯ ಸಹಾಯಕ ಆಡಳಿತಾಧಿಕಾರಿ ಶ್ರೀ ಎಂ. ಎಂ. ನಾಯಕರವರಿಗೆ ವೇತನ ಶ್ರೇಣಿ ರೂ. 14050-25050ರ, 
ಆಡಳಿತಾಧಿಕಾರಿ ಹುದ್ದೆಗೆ ಮುಂಬಡ್ತಿ ನೀಡಿ ಶ್ರೀ ಟಿ. ನಾರಾಯಣಸ್ವಾಮಿ, ಆಡಳಿತಾಧಿಕಾರಿ ಇವರ, ದಿನಾಂಕ 31-01-2012ರಂದು ವಯೋನಿವೃತ್ತಿ 
ಹೊಂದಿರುವ ಹುದ್ದೆಗೆ ಆಡಳಿತಾಧಿಕಾರಿ, ಡಿ.ಸಿ.ಆರ್‌.ಇ, ಬೆ೦ಗಳೂರು ಹುದ್ದೆಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ಎನ್‌. ರವಿಪ್ರಕಾಶ್‌, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 328 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು). 


HOME SECRETARIAT 
NOTIFICATION 
No. HD 53 POSIPA 2012, Bangalore, Dated 22nd February, 2012. 


The services of Sri A.G. Kaiser, Deputy Superintendent of Police (Civil), H & B, CID, Bangalore are placed at the disposal 
of the National Investigation Agency, Ministry of Home Affairs, Hyderabad on deputation with immediate effect for a period of three 
years. The terms and conditions of deputation shall be as per Government Order No. FD 19 SRS 88 dated 25-05-1988 and will be 
issued seperately. 


By Order and in the name of the Governor of Karnataka, 
T. N. Raviprakash, 
Under Secretary to Government, 
P.R. 329 Home Department (Police Services). 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ೨೬೫ 





ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 43 ರಾಲೆಪ 2012, ಬೆಂಗಳೂರು, ದಿನಾಂಕ: 18ನೇ ಫೆಬ್ರವರಿ, 2012 


ಶ್ರೀ ಎಸ್‌. ಎನ್‌. ಚಂದ್ರಶೇಖರ್‌, ಜಂಟಿ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ ಪ್ರಸ್ತುತ ನಿಯೋಜನೆ ಮೇರೆಗೆ ಕರ್ನಾಟಕ ರಾಜ್ಯ ಮಾಲಿನ್ಯ 
ನಿಯಂತ್ರಣ ಮಂಡಳಿ, ಬೆ೦ಗಳೂರು ಇವರನ್ನು ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕೃಷಿ ಇಲಾಖೆಯ ಕರ್ನಾಟಕ 
ಅಮೃತ ಭೂಮಿ ಸಾವಯವ ಕೃಷಿ ಯೋಜನಾ ಅನುಷ್ಠಾನ ಘಟಕದಲ್ಲಿ ಹೊಸದಾಗಿ ಸೃಜಿಸಲಾಗಿರುವ ಜಂಟಿ ನಿಯಂತ್ರಕರು (ಲೆಕ್ಕಪತ್ರ) ಹುದ್ದೆಯ ಅಧಿಕ 
ಪ್ರಭಾರದಲ್ಲಿಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಎಲ್‌. ರಮೇಶ, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 330 ಆರ್ಥಿಕ ಇಲಾಖೆ (ಆಡಳಿತ ಓ ಮುಂಗಡ). 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 435 ಎಎಸ್‌ಡಿ 2011, ಬೆ೦ಗಳೂರು, ದಿನಾಂಕ: 27ನೇ ಜನವರಿ, 2012 


ಶ್ರೀ ಹೆಚ್‌. ಪಿ. ನಾಗರಾಜ್‌, ತಹಶೀಲ್ದಾರ್‌, ಇವರು ಸ್ಥಳ ನೇಮಕಾತಿಗಾಗಿ ಕಾಯಲಾಗಿದ್ದ ದಿನಾಂಕ : 23-06-2011 ರಿಂದ 20-07-2011 
ರವರೆಗಿನ ಅವಧಿಯನ್ನು ಕೆ.ಸಿ.ಎಸ್‌.ಆರ್‌. ನಿಯಮ 8(15)(ಎಫ್‌)ರನ್ವಯ ಕಡ್ಡಾಯ ನಿರೀಕ್ಷಣಾ ಅವಧಿ ಎಂದು ಮಂಜೂರು ಮಾಡಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಗೋಪಾಲಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 331 ಕಂದಾಯ ಇಲಾಖೆ (ಸೇವೆಗಳು-3). 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 8 ಎಟಿಎಸ್‌ 2012, ಬೆಂಗಳೂರು, ದಿನಾಂಕ: 21ನೇ ಫೆಬ್ರವರಿ, 2012 


ಶ್ರೀ ಆರ್‌. ಕೃಷ್ಣಯ್ಯ ಶಿರಸ್ತೇದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, ಬೆ೦ಗಳೂರು ನಗರ ಜಿಲ್ಲೆ ಇವರನ್ನು ಸಂಖ್ಯೆ : ಕಂಇ 301 ಎಎಸ್‌ಡಿ 2011 
ದಿನಾಂಕ : 30-01-2012ರ ಅಧಿಸೂಚನೆಯ ಕ್ರಮ ಸಂಖ್ಯೆ : 97ರಲ್ಲಿ ತಹಶೀಲ್ದಾರ್‌ ಗ್ರೇಡ್‌-2, ಉಪ ವಿಭಾಗಾಧಿಕಾರಿಗಳ ಕಛೇರಿ, ಕೋಲಾರ ಈ 
ಹುದ್ದೆಗೆ ವರ್ಗಾಯಿಸಲಾಗಿರುವುದನ್ನು ಮಾರ್ಪಡಿಸಿ, ಬೆ೦ಗಳೂರು ನಗರ ಜಿಲ್ಲೆ ದಕ್ಷಿಣ ತಾಲ್ಲೂಕಿನ ತಹಶೀಲ್ದಾರ್‌ ಕಛೇರಿಯಲ್ಲಿ ಖಾಲಿರುವ ತಹಶೀಲ್ದಾರ್‌ 
ಗ್ರೇಡ್‌-2 ಹುದ್ದೆಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಗೋಪಾಲಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 332 ಕಂದಾಯ ಇಲಾಖೆ, (ಸೇವೆಗಳು-3) 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 35 ಎಎಸ್‌ಡಿ 2012, ಬೆಂಗಳೂರು, ದಿನಾಂಕ: 17ನೇ ಫೆಬ್ರವರಿ, 2012 
ಶ್ರೀ ಬಿ. ವೆಂಕಟೇಶ್‌, ತಹಶೀಲ್ದಾರ್‌ ಗ್ರೇಡ್‌-2, ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು, ಯಲಹಂಕ, ಬೆಂಗಳೂರು 
ಇವರಿಗೆ ಕರ್ನಾಟಕ ನಾಗರೀಕ ಸೇವಾ (ಬಡ್ತಿ ವೇತನ ಮತ್ತು ನಿವೃತ್ತಿ ವೇತನದ ವಿನಿಯಮನ) ನಿಯಮಗಳು, 1978ರ ನಿಯಮ 2(1 (ಎ) ರನ್ವಯ 
ದಿನಾಂಕ : 18-07-2011 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ತಹಶೀಲ್ದಾರ್‌ ಗ್ರೇಡ್‌-1 ವೃಂದಕ್ಕೆ (ವೇತನ ಶ್ರೇಣಿ ರೂ. 14,050-25,050) 
ಪದೋನ್ನತಿ ನೀಡಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಗೋಪಾಲಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 333 ಕಂದಾಯ ಇಲಾಖೆ, (ಸೇವೆಗಳು-3) 


೨೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ಭಾಗ-೨ 





ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಮಮ 645 ಎಸ್‌ಜೆಡಿ 2011, ಬೆಂಗಳೂರು, ದಿನಾಂಕ : 16-2-2012. 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಈ ಕೆಳಕಂಡ ಸಹಾಯಕ ನಿರ್ದೇಶಕರ ವೃಂದದ ಅಧಿಕಾರಿಗಳಿಗೆ ಸರ್ಕಾರದ ಅಧಿಸೂಚನೆ 
ಸಂಖ್ಯೆ : ಮಮಇ 509 ಎಸ್‌ಜೆಡಿ 2007 ದಿನಾಂಕ : 7-1-2008 ರಲ್ಲಿ ಭವಿಷ್ಯಾವರ್ತಿಯಾಗಿ ನೀಡಿದ ಆದೇಶವನ್ನು ರದ್ದುಪಡಿಸಿ, ಅವರುಗಳ ಹೆಸರಿನ 


ಮುಂದೆ ನಮೂದಿಸಿದ ದಿನಾಂಕಗಳಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಕರ್ನಾಟಕ ನಾಗರೀಕ ಸೇವಾ (ಆರ್‌.ಪಿ.ಪಿ.ಪಿ) ನಿಯಮಾವಳಿ 
1978 ರ ನಿಯಮ 2(3) ರ ಮೇರೆಗೆ ಸಹಾಯಕ ನಿರ್ದೇಶಕರ ಹುದ್ದೆಗೆ ವೇತನ ಶ್ರೇಣಿ ರೂ. 7400-13120) ಬಡ್ತಿ ನೀಡಲಾಗಿದೆ. 















































ಕ್ರಮ ಅಧಿಕಾರಿಗಳ ಹೆಸರು ಸಹಾಯಕ ನಿರ್ದೇಶಕರ ವೃಂದಕ್ಕೆ 
ಸಂಖ್ಯೆ ಶ್ರೀ/ಶ್ರೀಮತಿ ನಿಗಧಿಪಡಿಸಿದ ದಿನಾಂಕ 

1. ಜಿ.ಪಿ. ಲಿಂಗರಾಜು 4-6-2004 

2 ರೀಟಾ ರಸ್ಕೀನಾ 4-6-2004 

3. ನಂಜೇಗೌಡ 4-6-2004 

4. ಪರಮೇಶ್ವರಪ್ಪ ಹೆಚ್‌.ಎಸ್‌. 4-6-2004 

5. ರೇವತಿ ಕೆ.ಎಂ. 4-6-2004 

6. ರಾಧ ಕೆ. 4-6-2004 

J ರಾಜೇಂದನ್‌ ಎನ್‌. 4-6-2004 

8. ರಾಮಕೃಷ್ಣ ಟಿ. ಪಡಗಣ್ಣನವರ್‌ 4-6-2004 

9. ಗ್ರೇಸಿ ಗೋನ್ಸಾಲ್ವೀಸ್‌ 30-11-2006 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಪಿ.ಆರ್‌. 347 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 


ತೋಟಗಾರಿಕಾ ಸಚಿವಾಲಯ 
ಅಧಿಸೂಚನೆ-1 
ಸಂಖ್ಯೆ: ವಾಕೈ 42 ರೇಸೇವಿ 2011, ಬೆ೦ಗಳೂರು, ದಿನಾಂಕ : 18-2-2012. 
ಶ್ರೀ ಎಸ್‌.ಹೆಚ್‌. ಅರಹುಣಸಿ, ರೇಷ್ಮೆ ಉಪ ನಿರ್ದೇಶಕರು, ಶಿವಮೊಗ್ಗ ಜಿಲ್ಲಾ ಪಂಚಾಯತ್‌, ಶಿವಮೊಗ್ಗ ಜಿಲ್ಲೆ- ಇವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೇಷ್ಮೆ ಉಪ ನಿರ್ದೇಶಕರ ಹುದ್ದೆಯಿ೦ದ ರೂ. 20025-28275ರ ವೇತನ ಶ್ರೇಣಿಯಲ್ಲಿ ರೇಷ್ಮೆ 


ಜಂಟಿ ನಿರ್ದೇಶಕರ ಹುದ್ದೆಗೆ ಮುಂಬಡ್ತಿ ನೀಡಿ, ರೇಷ್ಮೆ ನಿರ್ದೇಶನಾಲಯದಲ್ಲಿ ಶ್ರೀ ಆರ್‌. ನಾಗೇಶ್‌, ಜಂಟಿ ನಿರ್ದೇಶಕರು ಇವರ ವಯೋನಿವೃತ್ತಿಯಿಂದ 
ತೆರವಾಗಿರುವ ರೇಷ್ಮೆ ಜ೦ಟಿ ನಿರ್ದೇಶಕರ ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಡಿ. ಓಬಪ್ಪ 
ಸರ್ಕಾರದ ಉಪ ಕಾರ್ಯದರ್ಶಿ (ರೇಷ್ಟೆ, 
ತೋಟಗಾರಿಕೆ ಇಲಾಖೆ. 
ತೋಟಗಾರಿಕಾ ಸಚಿವಾಲಯ 
ಅಧಿಸೂಚನೆ-2 
ಸಂಖ್ಯೆ: ವಾಕೈ 42 ರೇಸೇವಿ 2011, ಬೆ೦ಗಳೂರು, ದಿನಾಂಕ : 18-2-2012. 

ಶ್ರೀ ಆರ್‌.ಎಸ್‌. ರುದ್ರಮೂರ್ತಿ, ರೇಷ್ಮೆ ಉಪ ನಿರ್ದೇಶಕರು, ಬಳ್ಳಾರಿ ಜಿಲ್ಲಾ ಪಂಚಾಯತ್‌, ಬಳ್ಳಾರಿ- ಇವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಗುಲ್ಬರ್ಗಾ ರೇಷ್ಮೆ ಜಂಟಿ ನಿರ್ದೇಶಕರ ಕಛೇರಿಯನ್ನು ಮುಚ್ಚುವ ಅಥವಾ ಮುಂದುವರೆಸುವ ಬಗ್ಗೆ 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ಹು 





ಸರ್ಕಾರ ಅಂತಿಮ ತೀರ್ಮಾನ ತೆಗೆದುಕೊಳ್ಳುವವರೆಗೆ ಇಲ್ಲಿ ಖಾಲಿ ಇರುವ ರೇಷ್ಮೆ ಜಂಟಿ ನಿರ್ದೇಶಕರ ಹುದ್ದೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿ 1958ರ, ನಿಯಮ 32ರಡಿಯಲ್ಲಿ ಸ್ವತಂತ್ರ ಪ್ರಭಾರದಲ್ಲಿರಿಸಿ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಡಿ. ಓಬಪ್ಪ 
ಪಿ.ಆರ್‌. 348 ಸರ್ಕಾರದ ಉಪ ಕಾರ್ಯದರ್ಶಿ (ರೇಷ್ಟೆ, ತೋಟಗಾರಿಕೆ ಇಲಾಖೆ. 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಗ್ರಾಅಪ 16 ಸುಗ್ರಾಯೋ 2012, ಬೆಂಗಳೂರು, ದಿನಾಂಕ : 21-2-2012. 


ಸರ್ಕಾರದ ಆದೇಶ ಸಂಖ್ಯೆ : ಡಿಪಿಎಆರ್‌ 538:ಸಅಸೆ:2007, ದಿನಾಂಕ : 13-3-2008ನ್ನು ಅನುಸರಿಸಿ, ಕರ್ನಾಟಕ ಗ್ರಾಮೀಣ 
ಮೂಲಭೂತ ಅಭಿವೃದ್ಧಿ ಸಂಸ್ಥೆಯ (ಕೆಆರ್‌ಐಡಿಎಲ್‌) ಅಂ೦ತರ್ನಿಯಮಾವಳಿ ಅನುಚ್ಛೇದ ಸಂಖ್ಯೆ : 75()ರಲ್ಲಿ ಸರ್ಕಾರಕ್ಕೆ ಪ್ರದತ್ತವಾದ 
ಅಧಿಕಾರದನ್ವಯ ಕರ್ನಾಟಕ ಗ್ರಾಮೀಣ ಮೂಲಭೂತ ಅಭಿವೃದ್ಧಿ ಸಂಸ್ಥೆಯ (ಕೆಆರ್‌ಐಡಿಎಲ್‌) ನಿರ್ದೇಶಕರುಗಳ ಮಂಡಳಿಗೆ ಶ್ರೀ ಕೆ. ಶಿವರಾಂ, 
ಭಾ.ಆ.ಸೇ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ, ಇವರನ್ನು ನಿರ್ದೇಶಕರನ್ನಾಗಿ ನಾಮನಿರ್ದೇಶನ ಮಾಡಲಾಗಿದೆ. 


ಈ ಆದೇಶವು ತಕ್ಷಣದಿ೦ದ ಹಾಗೂ ಮುಂದಿನ ಆದೇಶದವರೆಗೆ ಜಾರಿಯಲ್ಲಿರುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಎ. ಮೇಘಣ್ಣವರ 
ನಿರ್ದೇಶಕರು ಗ್ರಾಮೂಸೌ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಪಿ.ಆರ್‌. 349 ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ. 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 178 ಎಲ್‌ಎಜಿ 2011, ಬೆಂಗಳೂರು, ದಿನಾಂಕ : 23-2-2012. 


ಶ್ರೀ ಎಚ್‌.ವೈ. ಪೂಜಾರ, ಅಪರ ಸರ್ಕಾರಿ ವಕೀಲರು, ಬಾದಾಮಿ ತಾಲ್ಲೂಕು (ಬಾಗಲಕೋಟ ಜಿಲ್ಲೆ ಇವರಿಗೆ ದೈನಂದಿನ 
ಕಾರ್ಯಕಲಾಪಗಳಿಗೆ ತೊಂದರೆಯಾಗದಂತೆ ಕಾರ್ಯನಿರ್ವಹಿಸುವ ಕರಾರಿಗೆ ಒಳಪಟ್ಟು ತಾತ್ಕಾಲಿಕವಾಗಿ ಮುಧೋಳ (ಹಿ. ಶ್ರೇ) ನ್ಯಾಯಾಲಯದ ಅಪರ 
ಸರ್ಕಾರಿ ವಕೀಲರ ಹುದ್ದೆಯಲ್ಲಿ ಹೆಚ್ಚುವರಿಯಾಗಿ ಕಾರ್ಯನಿರ್ವಹಿಸಲು ಸೂಚಿಸಲಾಗಿದೆ. 


ಸದರಿ ವಕೀಲರು ಹೆಚ್ಚುವರಿಯಾಗಿ ಕಾರ್ಯನಿರ್ವಹಿಸುವ ಅವಧಿಯಲ್ಲಿ ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ 
ಷರತ್ತುಗಳು) ನಿಯಮಗಳು, 1977ರ ನಿಯಮ 15(0( ॥) ರನ್ವಯ ಪ್ರಯಾಣ ಭತ್ಯೆಯನ್ನು ಪಡೆಯಲು ಅರ್ಹರಾಗಿರುತ್ತಾರೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಿ.ಎ. ಗೌರೀಶ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1), 
ಪಿ.ಆರ್‌. 350 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 86 ಎಲ್‌ಸಿಎಲ್‌ 2009, ಬೆ೦ಗಳೂರು, ದಿನಾಂಕ : 25-2-2012. 


ಪ್ರಾವಿನ್‌ಶಿಯಲ್‌ ಇನ್‌ ಸಾಲ್ವೆನ್ಸಿ ಅಧಿನಿಯಮ 1920 (1920ರ ಕೇಂದ್ರ ಅಧಿನಿಯಮ 5) ರ ಕಲಂ 57ರ ಉಪಕಲಂ (1 ಮತ್ತು 
ಪ್ರಾವಿನ್‌ಶಿಯಲ್‌ ಇನ್‌ಸಾಲ್ವೆನ್ಸಿ (ಕರ್ನಾಟಕ ಎಕ್ಸ್‌ಟೆನಷನ್‌ ಅಂಡ್‌ ಅಮೆಂಡ್‌ಮೆಂಟ್‌) ಅಧಿನಿಯಮ 1962 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ಶ್ರೀ ಎಸ್‌.ಎನ್‌. ಶ್ರೀಧರ್‌ ವಕೀಲರು, ನಂ. 518/ಎ, ಜನಮಿತ್ತ ಹತ್ತಿರ, ಎಸ್‌.ಜೆ.ಪಿ. ರಸ್ತೆ, ಕೆ.ಆರ್‌.ಪುರಂ ಹಾಸನ, 
ಇವರನ್ನು ಹಾಸನ ಜಿಲ್ಲೆಯ ಅಫಿಷಿಯಲ್‌ ರಿಸೀವರನ್ನಾಗಿ ಈ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ 
ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಮೊದಲು ಯಾವುದೋ ಅಲ್ಲಿಯವರೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ರುಕ್ಮಿಣಿ ದಿವಾಕರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-2), 
ಪಿ.ಆರ್‌. 351 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


೨೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ಭಾಗ-೨ 





ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 73 ಎಲ್‌ಎಜಿ 2010, ಬೆ೦ಗಳೂರು, ದಿನಾಂಕ : 23-2-2012. 


ಶ್ರೀ ಶೇಖರಪ್ಪ ಶಿವಪ್ಪ ಮಾದನೂರು, ಅಪರ ಸರ್ಕಾರಿ ವಕೀಲರು, ಯಲಬುರ್ಗಾ ತಾಲ್ಲೂಕು, ಕೊಪ್ಪಳ ಜಿಲ್ಲೆ, ಇವರ ಸೇವಾವಧಿಯು 
ಮುಕ್ತಾಯವಾಗಿರುವುದರಿಂದ ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 
26(2)ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಅಧಿಕಾರ ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ 
ಮುಂದಿನ ಆದೇಶದವರೆಗೆ ಇವರೆಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ಶಂಕರಗೌಡ ತಂದೆ ಅಂದಾನಗೌಡ ಮರಿಗೌಡರ್‌, ವಕೀಲರು, 
ಇವರನ್ನು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲ್ಲೂಕಿನ ಹಿರಿಯ ಶ್ರೇಣಿ ನ್ಯಾಯಾಲಯದಲ್ಲಿ ಅಪರ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಿ.ಎ. ಗೌರೀಶ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1), 
ಪಿ.ಆರ್‌. 352 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 07 ಎಲ್‌ಎಜಿ 2012, ಬೆಂಗಳೂರು, ದಿನಾಂಕ : 25-2-2012. 


ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 26(2)ರನ್ವಯ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ ಬರುವಂತೆ ಮೂರು ವರ್ಷಗಳ ಅವಧಿಗೆ ಅಥವಾ 
ಮುಂದಿನ ಆದೇಶದವರೆಗೆ ಇವರೆಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ಎಂ. ಪ್ರಕಾಶ್‌, ವಕೀಲರು, ಇವರನ್ನು ಕೋಲಾರ ಜಿಲ್ಲೆಯ 
ಮಾಲೂರು ತಾಲ್ಲೂಕಿನ ಹಿರಿಯ ಶ್ರೇಣಿ ನ್ಯಾಯಾಲಯದಲ್ಲಿ ಅಪರ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಿ.ಎ. ಗೌರೀಶ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1, 
ಪಿ.ಆರ್‌. 353 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಾರಿಇ 171 ಸ್ಟೀರಸ 2011, ಬೆ೦ಗಳೂರು, ದಿನಾಂಕ : 2-3-2012. 


ಸಾರ್ವಜನಿಕ ಮಾಹಿತಿ ಅರ್ಜಿಗಳ ವಿಲೇವಾರಿಯನ್ನು ಅಧಿನಿಯಮದನ್ವಯ ನಿಗಧಿತ ಅವಧಿಯಲ್ಲಿ ವಿಲೇವಾರಿ ಮಾಡುವುದನ್ನು 
ಪರಿಣಾಮಕಾರಿಯಾಗಿ ಕಾರ್ಯಗತಗೊಳಿಸುವ ಉದ್ದೇಶದಿಂದ ರಾಜ್ಯ ಸಾರಿಗೆ ಸಚಿವಾಲಯದ ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾಗಿದ್ದ 
ಶ್ರೀ ಟಿ.ಎನ್‌. ನರಸಿಂಹರಾಜು, ಹಿರಿಯ ಸಹಾಯಕ, ಸಾರಿಗೆ-2 ಶಾಖೆ ಇವರನ್ನು ನೇಮಕಾತಿ ಮಾಡಿ ಸಾರಿಇ 171 ಸ್ಟೀರಸ 201, ದಿನಾಂಕ : 
3-9-2011 ರ ಅಧಿಸೂಚನೆಯಲ್ಲಿ ಹೊರಡಿಸಲಾಗಿತ್ತು. ಸದರಿ ಅಧಿಸೂಚನೆಯಲ್ಲಿ ಹೊರಡಿಸಲಾದ ಅಂಶಗಳಲ್ಲಿ ಈ ಕೆಳಕಂಡ ಬದಲಾವಣೆ 
ಮಾಡಲಾಗಿದೆ. 








ಕ್ರಮ ರಾಜ್ಯ ಸಾರಿಗೆ ಸಚಿವಾಲಯದ ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಾಗಿ ಮಾಡಿರುವ ಬದಲಾವಣೆ 
ಸಂಖ್ಯೆ ನೇಮಕಾತಿ ಮಾಡಲಾದ ಅಧಿಕಾರಿ ಹೆಸರು, ಹುದ್ದೆ ಅತ್ಯಾದಿ 
1. ಶ್ರೀ ವಿ. ಪ್ರಕಾಶ್‌, ಹಿರಿಯ ಸಹಾಯಕರು, ಸಾರಿಗೆ-2 ಶಾಖೆ ಶ್ರೀಮತಿ ಸೌಭಾಗ್ಯ, ಹಿರಿಯ ಸಹಾಯಕಿ, 


ಸಾರಿಗೆ-2 ಶಾಖೆ, ಇವರ ವರ್ಗಾವಣೆಯಿಂದ 

ತೆರವಾದ ಸ್ಪಳಕ್ತ್ಕೆ. ರಾಜ್ಯ ಸಹಾಯಕ 
ಥ್‌ $ 

ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾಗಿ 


ನೇಮಿಸಿದೆ. 

















ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ೨೬೯ 





ದಿನಾಂಕ : 9-12-2010 ಹಾಗೂ ದಿನಾಂಕ : 21-6-2011ರಲ್ಲಿ ಹೊರಡಿಸಲಾದ ಸಾರಿಇ 66 ಸ್ವೀರಸ 2011 ಸಂಖ್ಯೆಯ ಹಾಗೂ ಸಂ. 
ಸಾರಿಇ 171 ಸ್ವೀರಸ 2011, ದಿನಾಂಕ : 3-9-2011ರ ಅಧಿಸೂಚನೆಗಳಲ್ಲಿ ಉಳಿದ ಯಾವ ಅಂಶಗಳ ಬದಲಾವಣೆಯೂ ಇರುವುದಿಲ್ಲ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ರಾಮಚಂದ್ರ 
ಪಿ.ಆರ್‌. 354 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಾರಿಗೆ ಇಲಾಖೆ. 


ಕಾರ್ಮಿಕ ಸಚಿವಾಲಯ 
ತಿದ್ದೋಲೆ 
ಸಂಖ್ಯೆ: ಕಾಇ 30 ಎಲ್‌ಐಆಟಿ 2012, ಬೆಂಗಳೂರು, ದಿನಾಂಕ : 27-2-2012. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕಾಇ 30 ಎಲ್‌ಇಟಿ 2012, ದಿನಾಂಕ : 23-3-2012ರ ಕ್ರಮ ಸಂಖ್ಯೆ : (3)ರ ಶ್ರೀ ಷಣ್ಮುಖಪ್ಪ, 

ಸಹಾಯಕ ಕಾರ್ಮಿಕ ಆಯುಕ್ತರು, ವಿಭಾಗ-2, ಬೆಂಗಳೂರು ಇವರ ವಯೋ ನಿವೃತ್ತಿ ದಿನಾಂಕವನ್ನು 31-7-2012ರ ಬದಲಾಗಿ 31-5-2012 
ಎಂಬುದಾಗಿ ತಿದ್ದಿ ಓದಿಕೊಳ್ಳತಕ್ಷದ್ದು. 
ಬ ಲ್‌ ಕ್‌ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಯು.ಎನ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 355 ಕಾರ್ಮಿಕ ಇಲಾಖೆ. 


ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಕಸಂವಾಪ್ರ : 15 : ಪಿಐಎಫ್‌ : 2012, ಬೆ೦ಗಳೂರು, ದಿನಾಂಕ : 25-2-2012. 


ಶ್ರೀ ಕಂಠೀರವ ಸ್ಟುಡಿಯೋಸ್‌ ಲಿಮಿಟೆಡ್‌ನ ನಿಯಮಾವಳಿಗಳ 75(ಎ) ನೇ ಅನುಚ್ಛೇದದನ್ವಯ ಕರ್ನಾಟಕ ಸರ್ಕಾರವು ಶ್ರೀ ಕೆ.ಎಸ್‌. 
ಬೇವಿನಮರದ, ನಿರ್ದೇಶಕರು (ಪ್ರಭಾರ), ವಾರ್ತಾ ಇಲಾಖೆ, ಕೇಂದ್ರ ಕಛೇರಿ, ಬೆ೦ಗಳೂರು ಇವರನ್ನು ಶ್ರೀ ಕ೦ಠೀರವ ಸ್ಟುಡಿಯೋಸ್‌ ಲಿಮಿಟೆಡ್‌ನ 
ನಿರ್ದೇಶಕರ ಮಂಡಳಿಗೆ ಡಾ. ಮುದ್ದುಮೋಹನ್‌, ಈ ಹಿಂದಿನ ನಿರ್ದೇಶಕರು, ವಾರ್ತಾ ಇಲಾಖೆ ಇವರ ವರ್ಗಾವಣೆಯಿಂದಾಗಿ ಖಾಲಿಯಾದ 
ನಿರ್ದೇಶಕರ ಮಂಡಳಿಯಲ್ಲಿನ ನಿರ್ದೇಶಕರ ಸ್ಥಾನಕ್ಕೆ ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ 
ನಿರ್ದೇಶನ ಮಾಡಿ ನೇಮಕ ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಸಿ. ಕೃಷ್ಣಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 356 ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ (ವಾರ್ತಾ ಶಾಖೆ). 


ಪ್ರವಾಸೋದ್ಯಮ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಕಸಂವಾಪ್ರ 7 ಪ್ರವಾನಿ 2012, ಬೆಂಗಳೂರು, ದಿನಾಂಕ : 22-2-2012. 


ಶ್ರೀಮತಿ ಜಿ. ಲತಾಕೃಷ್ಣರಾವ್‌, ಭಾ.ಆ.ಸೇ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಪ್ರವಾಸೋದ್ಯಮ ಇಲಾಖೆ ಇವರನ್ನು ಕರ್ನಾಟಕ ರಾಜ್ಯ 
ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಗೆ ಶ್ರೀ ಎನ್‌.ಸಿ. ಮುನಿಯಪ್ಪ ಭಾ.ಆ.ಸೇ, ರವರ ವರ್ಗಾವಣೆಯಿಂದ 
ತೆರವಾದ ಸ್ಥಾನದಲ್ಲಿ ನಿರ್ದೇಶಕರನ್ನಾಗಿ ಹಾಗೂ ಅಧ್ಯಕ್ಷರನ್ನಾಗಿ ದಿನಾಂಕ : 27-1-2012 ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ರಾಮಚಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 357 ಪ್ರವಾಸೋದ್ಯಮ ಇಲಾಖೆ. 


೨೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ಭಾಗ-೨ 





ನಗರಾಭಿವೃದ್ಧಿ ಸಚಿವಾಲಯ 
ತಿದ್ದುಪಡಿ 
೧ಎ 
ಸಂಖ್ಯೆ: ನಅಇ 223 ಗುಅಪ್ರಾ 2011, ಬೆ೦ಗಳೂರು, ದಿನಾಂಕ : 25-2-2012. 
ಮಾನ್ವಿ ನಗರ ಯೋಜನಾ ಪ್ರಾಧಿಕಾರಕ್ಕೆ 3 ಸದಸ್ಯರನ್ನು ನಾಮನಿರ್ದೇಶನ ಮಾಡಿ ಹೊರಡಿಸಿದ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ನಅಇ 


223 ಗುಅಪ್ರಾ 2012 ದಿನಾಂಕ : 21-2-2012ರ ಆದೇಶದಲ್ಲಿ “ ಈ ಕೆಳಕಂಡವರನ್ನು ಯಾದಗಿರಿ ನಗರ ಯೋಜನಾ ಪ್ರಾಧಿಕಾರದ ಸದಸ್ಯರನ್ನಾಗಿ” 
ಎನ್ನುವ ಬದಲಾಗಿ “ ಈ ಕೆಳಕಂಡವರನ್ನು ಮಾನ್ವಿ ನಗರ ಯೋಜನಾ ಪ್ರಾಧಿಕಾರದ ಸದಸ್ಯರನ್ನಾಗಿ” ಎಂದು ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಎಂ. ವಾಸುದೇವರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 358 ನಗರಾಭಿವೃದ್ಧಿ ಇಲಾಖೆ. 


ಅರಣ್ಯ, ಪರಿಸರ ಮತು ಜೀವಿಶಾಸ್ತ ಸಚಿವಾಲಯ 
೨ ಮೆ 
ಅಧಿಸೂಚನೆ 
ಸಂಖ್ಯೆ: ಅಪಜೀ 11 ಎಫ್‌ಪಿಸಿ 2012, ಬೆ೦ಗಳೂರು, ದಿನಾಂಕ : 28-2-2012. 
ಸರ್ಕಾರವು ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್‌ 63 ಎಸ್‌ಎಫ್‌ಪಿ 2011, ದಿನಾಂಕ : 4-1-2012 ರಲ್ಲಿ ಶ್ರೀ ಇಂದು ಬಿ. ಶ್ರೀವಾಸ್ತವ, 


ಭಾ.ಆ.ಸೇ. ಇವರನ್ನು ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ, ಬೆಂಗಳೂರು ಇಲ್ಲಿಗೆ ಹಾಗೂ ಶ್ರೀ ಎಕೆ. ವರ್ಮಾ, 
ಭಾ.ಆ.ಸೇ., ಇವರನ್ನು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಅರಣ್ಯ ಪಡೆ ಮುಖ್ಯಸ್ಥರು). ಬೆಂಗಳೂರು ಇಲ್ಲಿಗೆ ವರ್ಗಾಯಿಸಿ ನೇಮಿಸಲಾಗಿದೆ. 


2) ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತದ ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್ಸ್‌ 


236) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಸದರಿ ಅಧಿಕಾರಿಗಳನ್ನು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ, ಬೆಂಗಳೂರು 


ಇದರ ನಿರ್ದೇಶಕರ ಮಂಡಳಿಗೆ ನಿರ್ದೇಶಕರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಉಮಾದೇವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 359 ಅರಣ್ಯ, ಪರಿಸರ ಮತ್ತು ಜೀವಿ ಶಾಸ್ತ್ರ ಇಲಾಖೆ. 
ಅರಣ್ಯ, ಪರಿಸರ ಮತು ಜೀವಿಶಾಸ ಸಚಿವಾಲಯ 
> ಮೆ 
ಅಧಿಸೂಚನೆ 
ಸಂಖ್ಯೆ: ಅಪಜೀ 117 ಎಫ್‌ಪಿಸಿ 2011, ಬೆ೦ಗಳೂರು, ದಿನಾಂಕ : 28-2-2012. 
ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತದ Memorandum and Article of Association ನ Article-24 ರನ್ವಯ “ವ್ಯವಸ್ಥಾಪಕ 


ನಿರ್ದೇಶಕರ” ಹುದ್ದೆಯನ್ನು “ಉಪಾಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು”, ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತ, ಬೆ೦ಗಳೂರು 
ಎಂದು ಪುನರ್‌ ನಾಮಕರಣ ಮಾಡಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಉಮಾದೇವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 360 ಅರಣ್ಯ, ಪರಿಸರ ಮತ್ತು ಜೀವಿ ಶಾಸ್ತ್ರ ಇಲಾಖೆ. 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಒ 79 ಸಿಎನ್‌ಎಸ್‌ 2009 ಬೆ೦ಗಳೂರು, ದಿನಾಂಕ: 09ನೇ ಫೆಬ್ರವರಿ 2012. 


ಸರ್ಕಾರದಿಂದ ಈ ಹಿ೦ದೆ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಪ್ರಕರಣ 29ರ ಉಪ ಪ್ರಕರಣ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ಸಿಜಿ 





ಸರ್ಕಾರವು ಶ್ರೀಮತಿ ಶ್ಯಾಮಲಾ ನಾಗೇಂದ್ರ ಕೋಂ ನಾಗೇಂದ್ರ, ಬೊಮ್ಮನಕೆರೆ ಗ್ರಾಮ, ಬ್ಯಾಕರವಳ್ಳಿ ಅಂಚೆ, ಕಸಬಾ ಹೋಬಳಿ, ಸಕಲೇಶಪುರ ತಾಲ್ಲೂಕು, 
ಹಾಸನ ಜಿಲ್ಲೆ ಇವರನ್ನು ಹಾಸನ ಜಿಲ್ಲೆ, ಸಕಲೇಶಪುರ ತಾಲ್ಲೂಕು, ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ. ಸಕಲೇಶಪುರ 
ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ 
ಮಾಡುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಜಿ ಪಾಟೀಲ್‌, 


ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ.ಆರ್‌. 334 ಸರ್ಕಾರದ ಜಂಟಿ ಕಾರ್ಯದರ್ಶಿ(ಪು, ಸಹಕಾರ ಇಲಾಖೆ. 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಒ 177 ಸಿಎನ್‌ಎಸ್‌ 2008 ಬೆಂಗಳೂರು, ದಿನಾಂಕ: 09ನೇ ಫೆಬ್ರವರಿ 2012. 


ಸರ್ಕಾರದಿಂದ ಈ ಹಿ೦ದೆ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಪ್ರಕರಣ 29ರ ಉಪ ಪ್ರಕರಣ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಶ್ರೀ ಚಂದ್ರ ಸಿ.ತಂದೆ ಚಿಕ್ಕಸಂಪಣ್ಣ, ನಂ302, ಓಲ್ಡ್‌ ಬ್ಯಾಂಕ್‌ ಕಾಲೋನಿ, ಚುಂಚಘಟ್ಟೆ ಮುಖ್ಯ ರಸ್ತೆ, ಕೋಣನಕುಂಟೆ, ಬೆಂಗಳೂರು-62 
ಇವರನ್ನು ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ದಕ್ಷಿಣ ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ. ಬೆಂಗಳೂರು 
ದಕ್ಷಿಣ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ 
ಮಾಡುತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಜಿ ಪಾಟೀಲ್‌, 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ.ಆರ್‌. 335 ಸರ್ಕಾರದ ಜಂಟಿ ಕಾರ್ಯದರ್ಶಿ(ಪು. ಸಹಕಾರ ಇಲಾಖೆ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 64 ಸಅಸೇ 2012, ಬೆ೦ಗಳೂರು, ದಿನಾಂಕ: 14ನೇ ಫೆಬ್ರವರಿ, 2012. 
ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ: ಜಿಒಬಿ(1) 1/2012, ದಿನಾಂಕ: 28-01-2012 ರನ್ವಯ ಕರ್ನಾಟಕ ಸರ್ಕಾರ 
ಸಚಿವಾಲಯದ ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಅಪರ ಕಾರ್ಯದರ್ಶಿ ಹುದ್ದೆಯಲ್ಲಿ ನಿಯೋಜನೆ ಮೇಲೆ 


ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ವಿದ್ಯಾವತಿ ಎಸ್‌. ಅಕ್ಕಿ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಕಾನೂನು, ನ್ಯಾಯ ಮತ್ತು ಮಾನವಹಕ್ಕುಗಳ 
ಇಲಾಖೆಯ ಅಪರ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆಗೊಳಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಆಸುಇ (ಸೇವೆಗಳು-3). 


ಪಿ.ಆರ್‌. 336 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 95 ಸಅಸೇ 2012, ಬೆ೦ಗಳೂರು, ದಿನಾಂಕ: 14ನೇ ಫೆಬ್ರವರಿ, 2012. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಜಿಎಸ್‌ 53 ಜಿಎಸ್‌ಇ 2011, ದಿನಾಂಕ: 08-02-2012 ರಲ್ಲಿ ಮಾನ್ಯ ಸಹಕಾರ ಮತ್ತು ಕೃಷಿ ಮಾರುಕಟ್ಟೆ 
ಸಚಿವರ, ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರ ಮತ್ತು ಮಾನ್ಯ ಪರಿಸರ, ಜೀವಿಶಾಸ್ತ್ರ ಮತ್ತು ಬಂದರು ಸಚಿವರುಗಳ ರಾಜೀನಾಮೆಯನ್ನು 


ಅಂಗೀಕರಿಸಿರುವುದರಿಂದ ಈ ಸಚಿವರುಗಳ ಆಪ್ತ ಶಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಈ ಕೆಳಕಂಡ ಅಧಿಕಾರಿಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ 
ಮಾನ್ಯ ಸಚಿವರುಗಳ ಕಛೇರಿಯಿಂದ ಬಿಡುಗಡೆಗೊಳಿಸಿ ಅವರುಗಳ ಮಾತೃ ಇಲಾಖೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗುವಂತೆ ಸೂಚಿಸಲಾಗಿದೆ. 


ಡಕ) ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೫, ೨೦೧೨ ಭಾಗ-೨ 





1 ಶ್ರೀ ಕೆ.ಎ.ಜಯಾನಂದ, ಜಂಟಿ ನಿರ್ದೇಶಕರು, 
ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ- ಪ್ರಸ್ತುತ ಮಾಜಿ ಪರಿಸರ, ಜೀವಿಶಾಸ್ತ 
ಮತ್ತು ಬಂದರು ಸಚಿವರ ಆಪ್ತ ಕಾರ್ಯದರ್ಶಿ. 


2 ಶ್ರೀ ಕೆ.ನಾಗೇಶ್‌, ಸರ್ಕಾರದ ಉಪ ಕಾರ್ಯದರ್ಶಿ, ಕರ್ನಾಟಕ ಸರ್ಕಾರ ಸಚಿವಾಲಯ, 
- ಪ್ರಸ್ತುತ ಮಾಜಿ ಪರಿಸರ, ಜೀವಿಶಾಸ್ತ್ರ ಮತ್ತು ಬಂದರು ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ. 


ಟು 
(೮ 


ಕೆ.ಸಿ.ವಿರೂಪಾಕ್ಷ, ಸಹಾಯಕ ಆಯುಕ್ತರು ವಾಣಿಜ್ಯ ತೆರಿಗೆ ಇಲಾಖೆ 
ಸ್ತುತ ಮಾಜಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರ ಆಪ್ತ ಕಾರ್ಯದರ್ಶಿ. 


ದಂ 


(೬ 


KR 
(0 


€ ಬಿ.ಸಿ.ಸತೀಶ್‌, ಸಹಕಾರ ಸಂಘಗಳ ಉಪ ನಿಬಂಧಕರು, ಸಹಕಾರ ಇಲಾಖೆ, 
ಸ್ತುತ ಮಾಜಿ ಸಹಕಾರ ಮತ್ತು ಕೃಷಿ ಮಾರುಕಟ್ಟೆ ಸಚಿವರ ಆಪ್ತ ಕಾರ್ಯದರ್ಶಿ. 


(€ 


ಮೇಲ್ಕಂಡ ಅಧಿಕಾರಿಗಳು ಕರ್ತವ್ಯದಿಂದ ಬಿಡುಗಡೆ ಹೊಂದುವ ಮುನ್ನ ಅವರುಗಳು ಸೇವೆ ಸಲ್ಲಿಸುತ್ತಿದ್ದ ಮಾನ್ಯ ಸಚಿವರುಗಳ ಕಛೇರಿಗೆ 


ದಾ ಎ 
ಸಂಬಂಧಿಸಿದ ಎಲ್ಲಾ ದಾಖಲೆ/ಉಪಕರಣಗಳನ್ನು/ಪ್ರ; ರವನ್ನು ನಿಯಮಾನುಸಾರ ಆಯಾ ಇಲಾಖೆ/ಸಛೇರಿಗಳಿಗೆ ಒಪಿಸಬೇಕೆಂದು ಸೂಚಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌. ವಿಜಯಾನಂದ ಶರ್ಮ, 
ಪಿ.ಆರ್‌. 337 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-3). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 64 ಸಅಸೇ 2012, ಬೆ೦ಗಳೂರು, ದಿನಾಂಕ: 14ನೇ ಫೆಬ್ರವರಿ, 2012. 
ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ: ಜಿಒಬಿ(1) 1/2012, ದಿನಾಂಕ: 28-01-2012 ರಲ್ಲಿ ಈ ಕೆಳಕಂಡ ನ್ಯಾಯಾಂಗ 
ಇಲಾಖೆಯ ಅಧಿಕಾರಿಗಳನ್ನು ಸಚಿವಾಲಯದ ಹುದ್ದೆಗಳಿಗೆ ನಿಯೋಜಿಸಲು ಅವರ ಸೇವೆಯನ್ನು ಸಚಿವಾಲಯ ವಶಕ್ಕೆ ನೀಡಿದ್ದು, ಇದರನ್ವಯ ಸದರಿ 
ಅಧಿಕಾರಿಗಳನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರ ಹೆಸರಿನ ಮುಂದೆ ನಮೂದಿಸಿರುವ ಹುದ್ದೆಗಳಿಗೆ 
ಮರುಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. 





ಕ್ರಸಂ ಅಧಿಕಾರಿಯ ಹೆಸರು ಮರುಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ 





1. ಶ್ರೀ ಕೆ.ಎನ್‌.ಫಣೀಂದ, 

ಜಿಲ್ಲಾ ನ್ಯಾಯಾಧೀಶರು ಒಒಡಿ ಮೇಲೆ 
ನಿರ್ದೇಶಕರು, ಬೆ೦ಗಳೂರು ಮೀಡಿಯೇಷನ್‌ 
ಕೇಂದ, ಬೆಂಗಳೂರು 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ 
ಇಲಾಖೆ(ಖಾಲಿ ಹುದ್ದೆ) 

















2. | ಶ್ರೀಮತಿ ಎಂ. ಶ್ರೀದೇವಿ, ಸರ್ಕಾರದ ಅಪರ ಕಾರ್ಯದರ್ಶಿ (ಅಭಿಪ್ರಾಯ), 
ಅಪರ ಸಿಟಿ ಸಿಎಲ್‌ ಮತ್ತು ಸೆಷನ್ಸ್‌ ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ 
ನ್ಯಾಯಾಧೀಶರು, ಬೆಂಗಳೂರು ಇಲಾಖೆ. 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 338 ಸಿಆಸು ಇಲಾಖೆ (ಸೇವೆಗಳು-3). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 209 ಎಸ್‌ಐಎಸ್‌ 2011, ಬೆ೦ಗಳೂರು, ದಿನಾಂಕ: 09ನೇ ಫೆಬ್ರವರಿ, 2012. 
ಇದೇ ಸಮಸಂಖೆಯ ದಿನಾಂಕ: 09-01-2012ರ ಅಧಿಸೂಚನೆಯನ್ನು ಭಾಗಶಃ ಮಾರ್ಪಡಿಸಿ ಶ್ರೀ ಸಂಜೀವ್‌ ಕುಮಾರ್‌, ಐ.ಎ.ಎಸ್‌. 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ, ಬೆಂಗಳೂರು ಇವರು ಮತ್ತು ಅವರ 
ಕುಟುಂಬದ ಸದಸ್ಯರು "ಷೋರ್ಟ್‌ಜ್ಲೇರ್‌'ಗೆ ಕೈಗೊಂಡಿರುವ ರಜಾ ಪ್ರಯಾಣ ರಿಯಾಯಿತಿ ಸೌಲಭ್ಯವನ್ನು ಮಾರ್ಪಡಿಸಿ "ಹ್ಯಾವ್‌ಲ್ಯಾಕ್‌'ಗೆ ಸ್ಥಳ 
ಬದಲಾವಣೆ ಮಾಡಲು ಮಂಜೂರಾತಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಯು.ಹೆಚ್‌. ನಾರಾಯಣಸ್ವಾಮಿ, 
ಪಿ.ಆರ್‌. 340 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-1). 


